ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 24-03-2021 ಪುಶ್ನೆ ಸ೦ಖ್ಯೆ: 1719 (2052) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕಾಂತರಾಜ್‌ (ಬಿಎಂಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಸಮಾಜ ಕಲ್ಯಾಣ ಸಚಿವರು 
ವಿಷಯ : ಖಾಸಗಿ ವಸತಿ ಶಾಲೆಗಳನ್ನು ತೆರೆಯಲು ಇರುವ ನಿಯಮಗಳ ಬಗ್ಗೆ 


(ಅ) ಖಾಸಗಿ ವಸತಿ ಶಾಲೆಗಳಿಗೆ ಅನುಮತಿ ನೀಡಲು ನಿಯಮಾವಳಿಗಳಲ್ಲಿ 
ಅವಕಾಶವಿದೆಯೇ; 


(ಆ) ರಾಜ್ಯದಲ್ಲಿ ಖಾಸಗಿ ವಸತಿ ಶಾಲೆಗಳು ಇಲಾಖೆಯ ಅನುಮತಿ ಪಡೆದು 
ನಡೆಯುತ್ತಿರುವುದು ನಿಜವೇ; 


(ಇ) ಹಾಗಿದ್ದಲ್ಲಿ ಯಾವ ಸ್ಥಳಗಳಲ್ಲಿ ಖಾಸಗಿ ವಸತಿ ಶಾಲೆಗಳು ನಡೆಯುತ್ತಿವೆ ; (ಬಿವರ 
ನೀಡುವುದು) 


(ಈ) ಧಾರವಾಡದಲ್ಲಿ 8 ರಿಂದ 10ನೇ ತರಗತಿ ವರೆಗೆ ಖಾಸಗಿ ಶಾಲೆ ನಡೆಸಲು 2012- 
13ನೇ ಸಾಲಿನಲ್ಲಿ ಆಯುಕ್ತಾಲಯವು ಅನುಮತಿ ನೀಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಉ) ನಿಯಮಾವಳಿಗಳಲ್ಲಿ ಅವಕಾಶವಿಲ್ಲದಿದ್ದರೂ ಖಾಸಗಿ ಶಾಲೆಗಳಿಗೆ ಅನುಮತಿ 
ನೀಡಿದ ಅಧಿಕಾರಿಗಳ ವಿರುದ್ಧ ಸರ್ಕಾರ ಶಿಸ್ಲಿನ ಕ್ರಮ ಕೈಗೊಳ್ಳಲಿದೆಯೇ ; 


(ಊ) ನಿಯಮಾವಳಿಗಳಲ್ಲಿ ಅವಕಾಶವಿರದಿದ್ದರೂ ನಡೆಯುತ್ತಿರುವ 
ಧಾರವಾಡದಲ್ಲಿನ ಖಾಸಗಿ-ವಸತಿ ಶಾಲೆಗಳ ಪರವಾನಗಿ ಅನುಮತಿ ರದ್ದುಪಡಿಸಲು 
ಸರ್ಕಾರ ಕ್ರಮ ಕೈಗೊಳ್ಳಲಿದೆಯೇ ; 


(ಯ) ಈ ಕುರಿತು ಯಾವ ಕಾಲಮಿತಿಯಲ್ಲಿ ಕ್ರಮಕ್ಯೆಗೊಳ್ಳಲಾಗುವುದೇ? 


